ಕರ್ನಾಟಕ ವಿಧಾನ ಪರಿಷತ್ತು 


78773) 


ಶ್ರೀ ಎನ್‌.ಎಸ್‌.ಬೋಸ್‌ರಾಜು (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 


04.03.2020. 


ಪತ್ತರಸವ ಸಚಿವರ 


ಲೋಕೋಪಯೋಗಿ ಸಚಿವರು 


ಕ್ರಸಂ. ಪಶ್ನೆ ಉತ್ತರ 
(ಅ) | ರಾಯಚೂರು ನಗರದ 


ಹೊರವಲಯದಲ್ಲಿ ರಿಂಗ್‌ 
ರಸ್ತೆ ನಿರ್ಮಾಣ ಮಾಡಲು 
ಸರ್ಕಾರ ತೆಗೆದುಕೊಂಡ 
ಕ್ರಮಗಳೇನು: 


ರಾಯಚೂರು ನಗರದ ಹೊರ ವಲಯದಲ್ಲಿ ರಿಂಗ್‌ ರಸ್ತೆ 
ನಿರ್ಮಾಣ ಮಾಡುವ ಪ್ರಸ್ತಾವನೆ ಲೋಕೋಪಯೋಗಿ 
ಇಲಾಖೆಯಲ್ಲಿ ಇರುವುದಿಲ್ಲ. 


(ಆ) 


ರಾಯೆಜೊರು-ಬಾಚಿರಸ್ತೆ 
ರಾಜ್ಯ ಹೆದ್ದಾರಿ-20 
ಹಾಗೂ ಕಲ್ಮಲಾ 
ಕ್ರಾಸ್‌ನಿಂದ ಬುಂದಿಗುಂಪಾ 
ಕ್ರಾಸವರೆಗೂ ರಾಜ್ಯ 
ಹೆದ್ದಾರಿ-23 ಇವುಗಳನ್ನು 
ರಾಷ್ಟ್ರೀಯ ಹೆದ್ದಾರಿಗಳಾಗಿ 
ಪರಿವರ್ತಿಸಲು ಸರ್ಕಾರ 
ತೆಗೆದುಕೊಂಡ 


ಕ್ರಮಗಳೇನು; 


ರಾಜ್ಯ ಹೆದ್ದಾರಿ-20 (ರಾಯಚೊರು - ಬಾಚಿರಸ್ತೆ) ತಾತ್ಮಿಕವಾಗಿ 
ರಾಷ್ಟ್ರೀಯ ಹೆದ್ದಾರಿಯನ್ನಾಗಿ ಮೇಲ್ಲರ್ಜೆಗೇರಿಸಲು ಕೇಂದ್ರ 
ಭೂಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ, ನವದೆಹಲಿ, 
ಇವರಿಂದ ಅನುಮೋದನೆಗೊಂಡಿರುತ್ತದೆ. ಈ ಬಗ್ಗೆ ನೀತಿಗಳನ್ನು 
ಅಂತಿಮಗೊಳಿಸಬೇಕಾಗಿರುವುದರಿಂದ ಸದರಿ ರಸ್ತೆಗಳ ಯೋಜನಾ 
ತಯಾರಿಕೆಯನ್ನು ತಡೆಹಿಡಿಯಲು ಕೇಂದ್ರ ಭೂಸಾರಿಗೆ ಮತ್ತು 
ಹೆದ್ದಾರಿ ಸಚಿವಾಲಯುವು ನಿರ್ದೇಶಿಸಿರುತ್ತದೆ. 

ರಾಯಚೂರು ಜಿಲ್ಲೆ ಕಲ್ಲಲಾ ಕ್ರಾಸ್‌ನಿಂದ ಮಾನ್ವಿ- 
ಸಿಂದನೂರು-ಗಂಗಾವತಿ-ಗಿಣಿಗೆರೆ ವರೆಗೆ 173 ಕಿ,ಮೀ ರಸ್ತೆಯನ್ನು 
ರಾಷ್ಟ್ರೀಯ ಹೆದ್ದಾರಿಯನ್ನಾಗಿ ಮಾಡಲು ದಿನಾಂಕ: 12-11-2015 
ರಂದು ಕೇಂದ್ರ ಭೂಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ, 
ನವದೆಹಲಿಯಿಂದ ತಾತ್ವಿಕ ಅನುಮೋದನೆ ನೀಡಲಾಗಿರುತ್ತದೆ. 
ಸದರಿ ರಸ್ತೆಗೆ ವಿಸ್ತ ತ ಯೋಜನಾ ವರದಿ (೦Pಔ) ತಯಾರಿಸಲು 
M/s Secon Pvt. Ltd., Bangalore ಇವರನ್ನು ನೇಮಿಸಿದ್ದು, 
ಸದರಿ ರಸ್ತೆಯ ಪಂಕ್ತೀಕರಣವನ್ನು (Alignment) ದಿನಾಂಕ: 
06-09-2018 ರಂದು ಕೇಂದ್ರ ಭೂಸಾರಿಗೆ ಮತ್ತು ಹೆದ್ದಾರಿ 
ಸಚಿವಾಲಯ, ನವದೆಹಲಿಗೆ ಅನುಮೋದನೆ ಕೋರಿ 
ಸಲ್ಲಿಸಲಾಗಿರುತ್ತದೆ. ಈ ಬಗ್ಗೆ ನೀತಿಗಳನ್ನು ಅಂತಿಮಗೊಳಿಸ 
ಬೇಕಾಗಿರುವುದರಿಂದ ಸದರಿ ರಸ್ತೆಗಳ ಯೋಜನಾ 
ತಯಾರಿಕೆಯನ್ನು ತಡೆಹಿಡಿಯಲು ಕೇಂದ್ರ ಭೂಸಾರಿಗೆ ಮತ್ತು 
ಹೆದ್ದಾರಿ ಸಚಿವಾಲಯವು ನಿರ್ದೇಶಿಸಿರುತ್ತದೆ. 


ಕ್ರಸಂ. 


(ಇ) 


ಪ್ರಶ್ನೆ 
ನೆರೆ ಹಾವಳಿಯಿಂದ 
ರಾಯಚೂರು ಜಿಲ್ಲೆಯಲ್ಲಿ 


ಲೋಕೋಪಯೋಗಿ 
ಇಲಾಖೆಯ ಪ್ರಮುಖ 
ರಸ್ತೆಗಳು ಹಾಳಾಗಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೆ; ಹಾಗಿದ್ದಲ್ಲಿ, 
ಸದರಿ ರಸ್ತೆಗಳನ್ನು 
ಅಭಿವೃದ್ಧಿ ಮಾಡಲು 
ರಾಯಚೂರು ವಿಭಾಗಕ್ಕೆ 
ಮಂಜೂರಾತಿ ಆಗಿರುವ 
ಅನುದಾನ ಎಷು; 


___——— 


ಉತ್ತರ 
ಈ ಯಮ 


ಹೌದು 


ಸದರಿ ರಸ್ತೆಗಳನ್ನು ಅಭಿವೃದ್ದಿ ಮಾಡಲು ರಾಯಚೂರು 


ವಿಭಾಗಕ್ಕೆ ಒಟ್ಟು 11 ಕಾಮಗಾರಿಗಳಿಗೆ ರೂ.6.50 ಕೋಟಿ 
ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. ಇವುಗಳಲ್ಲಿ 4 
ಕಾಮಗಾರಿಗಳು ಪೂರ್ಣಗೊಂಡಿದ್ದು, 7 ಕಾಮಗಾರಿಗಳು 


ಪ್ರಗತಿಯಲ್ಲಿವೆ. 


ಕಡತ ಸಂಖ್ಯೆ ಲೋಇ'533 ಸಿಎನ್‌ 


ll 2020 (ಇ) 


ಸಮಾಜ ಕಲ್ಯಾಣ ಇಲಾಖೆ 


